ಕರ್ನಾಟಕ ವಿಧಾನ ಪರಿಷತ್ತು 


1] ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2] ಮಾನ್ಯ ಸದಸ್ಯರ ಹೆಸರು 


3] ಉತ್ತರಿಸುವ ದಿನಾಂಕ 
4] ಉತ್ತರಿಸುವ ಸಚಿವರು 


1321 

ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌ 
(ಪದವೀಧರರ ಕ್ಷೇತ್ರ) 
23.09.2021 

ಗೃಹ ಸಚಿವರು . 


ಸಂಬಂಧ '" ರಜೆಸಲಾಗಿದ್ದ ರಾಘವೇಂದ್ರ 
ಔರಾದ್ಧರ್‌ ಸಮಿತಿಯ ವರದಿ ಜಾರಿಗೆ 
ತರಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 
ಔರಾದ್ಯರ್‌ ವರದಿಯನ್ನು ಯಾವ 
ಕಾಲಮಿತಿಯಲ್ಲಿ ಜಾರಿಗೆ 
ತರಲಾಗುವುದು?(ವಿವರ ನೀಡುವುದು) 


ಹೆಚ್‌ಡಿ 93 ಇವಫ್‌ಎಸ್‌ 2021 


ದಿನಾಂಕ: 15.09. 2016ರಂದು ಸಲ್ಲಿಸಿದ 
ವರದಿಯನ್ನು ಪ ಪರಿಶೀಲಿಸಿದ ಸರ್ಕಾರವು ಆದೇಶ 
ಸಂಖ್ಯೆ: ಆಇ 9 ಎಸ್‌ಆರ್‌ಪಿ 2019, ದಿನಾಂಕ: 
16.07.2019ರಲ್ಲಿ 5 ' ವಿವಿಧ ವೃಂದದ ಹೊಲೀಸ್‌ 


ಅಧಿಕಾರಿಗಳ/ಸಿಬ್ಬಂದಿಗಳ ವೇತನವನ್ನು ಪರಿಷ್ಕರಿಸಿ |. 


ದಿನಾಂಕ: 01.೦08.2019ರ೦ದ ಜಾರಿಗೆ ಬರುವಂತೆ 
ಆದೇಶಿಸಿರುತ್ತದೆ ಹಾಗೂ ಸರ್ಕಾರದ ವಿವಿಧ 
ಆದೇಶಗಳಲ್ಲಿ ಸಮವಸ್ತ್ರ ಭತ್ಯೆ, ಸಾರಿಗೆ ಭತ್ಯೆ ಹಾಗೂ 
ಕಷ್ಟ ಪರಿಹಾರ ಭತ್ಯೆಗಳನ್ನು ಪರಿಷ್ಕರಿಸಿ ಈಗಾಗಲೇ 
ಮಂಜೂರು ಮಾಡಿ ಆದೇಶಿಸಿದೆ. 


ಒಟ್ಟಾರೆಯಾಗಿ ಸದರಿ 


ಫಾರಸ್ಸುಗಳ ಅನುಷ್ಠಾನದಿಂದ ಪೊಲೀಸ್‌ 
ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 80536 
ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ 
ಅನುಕೂಲವಾಗಿರುತ್ತದೆ. 


4-6೧ 
[ಆರಗ ಜ್ಞಾನೇಂದ್ರ] 
ಸಚಿವರು 


ಸಮಿತಿಯ | ' 


